ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ಲಾಕ್‌ಡೌನ್‌ ವೇಳೆಯಲ್ಲಿ ಕಾರ್ಮಿಕ ಇಲಾಖೆಯಿಂದ ಬಿಡುಗಡೆಯಾದ ಆಹಾರ ಕಟ್‌ಗಳ ಬಗ್ಗೆ 


ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) :- 
819 (946) ಮಾನ್ಯ ಕಾರ್ಮಿಕ ಹಾಗೂ ಸಕ್ಕರೆ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಲಾಕ್‌ಡೌನ್‌ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯಿಂದ ಪ್ರತಿ ಕುಟುಂಬಗಳಿಗೆ ಬಿಡುಗಡೆಯಾದ 
ಆಹಾರ ಪೊಟ್ಟಿಣ ಮತ್ತು ದಿನಸಿ ಕಿಟ್‌ಗಳ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಬಿಡುಗಡೆಯಾದ ದಿನಸಿ ಕಿಟ್‌ಗಳಲ್ಲಿ ಯಾವ ಯಾವ ಪದಾರ್ಥಗಳು ಇದ್ದವು ಪ್ರತಿ ಕಿಟ್‌ಗಳ ಮೌಲ್ಯ 
ಎಷ್ಟು ; 


(ಇ) ಕಾರ್ಮಿಕ ಇಲಾಖೆಯಿಂದ ಬಿಡುಗಡೆಯಾದ ದಿನಸಿ ಕಿಟ್‌ಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಅದರ 
ಮೇಲೆ ಇದ್ದ ಸರ್ಕಾರಿ ಲೇಬಲ್‌ ತೆಗೆದು ಆಡಳಿತ ಪಕ್ಷದ ನಾಯಕರುಗಳ ಭಾವಚಿತ್ರ ಅಂಟಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, ಯಾವ ಕ್ರಮ ಕೈಗೊಳ್ಳಲಾಗಿದೆ; 


(Ss 


(ಈ) ಈ ಕುರಿತು ದೂರು ಕೊಟ್ಟಿ ಎಫ್‌.ಐ.ಆರ್‌ ಆದರೂ ಸಹ ಈ ತನಕ ಯಾವುದೇ ಕ್ರಮ 
ಕೈಗೊಂಡಿಲ್ಲದಿರುವುದಕ್ಕೆ ಕಾರಣ ಏನು? (ವಿವರ ನೀಡುವುದು) 


